ನೀರರಮಣಿ 


ಕೆಶೆಗಾರರು: 


ಕೆ, ಎಸ್‌. ಶರ್ಮ, 
ಕಾಸರಗೋಡು. 





ಒಂದಾಣೆ ಮಾಲೆಯಲ್ಲಿ 


. ಈ ವರೆಗೆ ಪ್ರಕಟವಾದ ಪುಸ್ತಕಗಳು -- 





೧೨ 0 


್ಗಕೆಪ್ಪಟೆರಾಯ (ವಿನೋದ ಕಥೆ) ದಿ। ಎಂ. ಎನ್‌, ಕಾಮತ್‌, 
ಸ್ಯೈನಾರೀಶ್ವರರು (ಏಕಾಂಕ ಪ್ರಹಸನ) ಶ್ರೀ! ಕುಡ್ರಿ ವಾಸುದೇವ ಶೆಣೈ... 
ಸ್ಲಕಳ್ಳನಿಗೆ ಸಂಭಾವನೆ ಮತ್ತು ಇತರ ಕಥೆಗಳು ಶ್ರೀ! ಎಲ್‌. ಎಸ್‌. ನಾಯರ. 


ಸ್ಗಸದ್ರಿ ಸುಬ್ಬ (ಏಕಾಂಕ ಪ್ರಹಸನ) ; ದಿ। ಎಂ, ಎನ್‌ ಕಾಮತ್‌,, 
ಅದ್ಭುತ ತ್ಯಾಗ ಮತ್ತು ಇತರ ಕಥೆಗಳು ನೈದ್ಯಗುರು ಎಂ. ಆರ್‌, ಭಟ್‌. 
ಚುನಾವಣೆ ಅರ್ಥಾತ್‌ ಬನಾನಣೆ (ಏಕಾಂಕ ಪ್ರಹಸನ) ಕುಡಿ ವಾಸುದೇವ ಶೆಣೈ. . 
"ಬೀಡಿ ಸೇದಬೇಡಿ' ವಂತ್ತು "ಅ ಮಗು? (ವಿನೋದ ಕಥೆಗಳು) ದಿ| ಎಂ.ಎನ್‌, 
ಸ್ಲಇಂಗ್ಲಿಷ್‌-ಕನ್ನಡ ಅರ್ಥಕೋಶ (ಭಾರತ ಸಂನಿಧಾನದಿ೦ದ) ತ್ಮಳಾಮರ್ತ,. 
ಸ್ಲಲಂಚಕ್ಕೆ ಸಂಚಕಾರ ಡಾ| ಎಸ್‌. ಪಿ, ಭಟ್‌.., 
ಸ್ಯಟಕ್ಕೂ ಔಷಧಿಗಳ ಕೈಪಿಡಿ, ತ ಶ್ರಿ। ನಿ, ಎಸ್‌, ನೆಂಕಟಕೃಷ್ಣರಾವ*. 
ಶ್ರೀಕ್ಷೇತ್ರ ಧರ್ಮಸ್ಥಳ (ತೃತೀಯ ಮುದ್ರಣ), 

ಜೀವದ ವಶೌಲ್ಯ ಮತ್ತು ಇತರ ಕಥೆಗಳು ಶ್ರೀ! ಎಲ್‌. ಎಸ್‌, ನಾಯಕ, 
ಸತ್ತವನ ಸೇಡು ಮತ್ತು ಇತರ ಕಥೆಗಳು ಡಾ| ನಿ. ಆರ್‌, ಭಟ, 


“ವೆಂಕಟನ ಸಂಕಟ?» (ಏಕಾಂಕ ಪ್ರಹಸನ) ಮತ್ತು ಎರಡು ಕಥೆಗಳು 


ಬಾಬಿಗೆ ಬಾಸಿಂಗ (ಏಕಾಂಕ ಪ್ರಹಸನ) ಶ್ರೀ। ಕುಡ್ಬಿ ವಾಸುದೇನ ಶೆಣೈ. 
ನೇಣೂರಿನ ಗತವೈಭವ: ದಿ। ಪಂಡಿತ ಲೋಕನಾಥ ಶಾಸ್ತ್ರಿಗಳು. ' 
ಹ 

ಒಗಟುಗಳು (ದ್ವಿತೀಯ ಮುದ್ರಣ) ಶ್ರೀ। ಬ. ಚಂದ್ರರಾಜ ಸೆಟ್ಟ, 

ಜಗಳಗಂಟ ಮತ್ತು ಇತರ ಕಥೆಗಳು ನೈದ್ಯಗುರು ಎಂ. ಆರ್‌. ಭ್‌, 

ರಥೋತ್ಸವ, 

ಕರಿನಾಯಿ ಮತ್ತು ಮುಪ್ಪು , ದಿ! ಎಂ. ಎನ್‌, ಕಾಮತ, 

ಭಾರತದ ಮಹಾನಗರಗಳು (ಪ್ರಥಮ ಭಾಗ) ಶ್ರೀ। ಬ ಚಂದ್ರರಾಜ ಸೆಟ್ಟ, 

ತಿರುಕ್ಟು ರಲ ಶ್ರೀ। ಡಿ. ಪುಬ್ಬಸ್ಥಾಮಿು, ಎಡ್ಕೊಕೇರ೯, 

ಸೂರ್ಯನ ಸಂಸಾರ ಮತ್ತು ಇತರ ಕಥೆಗಳು ಶ್ರೀ! ಬಿ. ಶಂಕರ ಭಓ*, 


ಸ್ನ್ವಭಾರತದ ಮಹಾನಗರಗಳು (ದ್ವಿತೀಯ ಭಾಗ) ಶ್ರೀ ಓ. ಚಂದ್ರರಾಜ ಸೆಬ್ಬ, 
ಧೈರ್ಯ ಮುತ್ತು ಇತರ ಸತ್ಯ ಕಥಾನಕಗಳು ಶ್ರೀ! ಎಲ, ಎಸ್‌, ನಾಯಕ, 
ಸ್ನೈಮಾಡಾವತಾರ (ಏಕಪಾತ್ರ ಯಕ್ಷಗಾನ ಪ್ರಬಂಧ) ಶ್ರೀ। ಜಿ.ಆ೦,ಪಾಂಡೇಶ್ವರ, 


ಹಾಸವಿಲಾಸ (ಆರಿಸಿ ತೆಗೆದ ನಗೆಹನಿಗಳು) ಶ್ರೀ॥ ಕುಡಿ ವಾಸುದೇವ ಶೆಣೈ. 
ಸತ್ಯವಂತ ಬಾಬಿ [ಏಕಾಂಕ ಪ್ರಹಸನ] ಶ್ರೀ! ಕುಡ್ಬಿ ವಾಸಂದೇವ ಶೆಣೈ. 
ಜಾಣ್ಮೆಯ ಒಗಟುಗಳು 4 ಡಾ! ಎಸ್‌, ಫಿ. ಭಓ, ಸ 


ನ 


ಜಾತಕ ಕಥೆಗಳು 
(17ನೇ ಪುಟಕ್ಕೆ ಮುಂದುವರಿದಿದೆ.) 


ಶ್ರೀ ಎಂ.ಸು ಬ್ರಾಯ ನಕ 


ಜ್‌ 3 


ವೀರ ರಮಣಿ-ಕರ್ಮದೇವಿ 


ಎರಡು ಮಾತ, 


ಆದರ್ಶ ವೀರಮಹಿಳೆಯೊಬ್ಬಳ ಜೀವನೇಶಿವೃತ್ತವಿದು, ಭಾರಕದ 
ವೀರನಾರಿಯರ ಧೈರ್ಯ, ಶಿ9ರ್ಯ-ತ್ಯಾಗಗಳೆಂದರೆ ಅನ್ಯಾದೃಶವು, ನೇದ 
ಕಾಲದಿಂದಲೇ ಸಂಸ್ಕೃತಿಯ ಪುರೋಗಮನದಲ್ಲಿ ದಶ್ತಚಕ್ಷಸಿಯರಾದ 
ಮಹಿಳೆಯರು ಸಾರಿದ ನೀತಿ, ನಡೆದ ದಾರಿ ಸ್ತ್ರೀ ಸಮಾಜವೆಂದಲ್ಲ ಪುರುಷ 
ಸವತಾಜವೂ ಕಣ್ಣರಳಿಸಿ ಕಾಣಬೇಕಾದ ಸತ್ಯ ಚಿತ್ರ. ಭಾರತದ ಚರಿತ್ರೆ, 
ವೀರನಾರಿಯರ ಪಾತಿವ್ರತ್ಯ ಶೀಲಸಂರಕ್ಷಣೆ ಇವು ಸಾರ್ವಕಾಲಿಕವಾಗಿ, 
ಸಾರ್ವದೇಶಿಕವಾಗಿ ನೆಲೆನಿಲ್ಲುವ ಅಣಿಮುತ್ತುಗಳು. 

ಅಂತಹ ಅಣಿವುುತ್ತುಗಳಲ್ಲಿ. ಇತಿಹಾಸಯುಗದಲ್ಲಿ ಬೆಳಗಿ ತೊಳ 
ಗಿದ ಒಂದನ್ನೂರಿಸಿ ಇಲ್ಲಿ ರೂಪಿಸಲಾಗಿದೆ. ಐದು ಸಂಬ್ಛೇದಗಳ ಒಗ್ಗೂಟ 
ದಲ್ಲಿ ಕಾಣಿಸಿದ ಈ ಚಿತ್ರ ಒಂದೇ ಮಾಲೆಯಲ್ಲಿ ಕಂಗೊಳಿಸುವ ಜೀವ 
ಕುಸುಮಗಳು. 


ವಾಣೀಮಂದಿರ, 


ಜೆ. ಎಸ. ಶರ್ಮ, ವಿಶಾರದ. 
ಕಾಸರಗೋಡು, ) 


ವೀರರಮಣಿ-- 


“ಕರ್ಮದೇವಿ?” 


೧ 


ಶೀಲಸಂವರ್ಧನೆಯೆ ಜೀವನದ ಪರಮೋನ್ಮತಿ! 
ಮನೋದಾರ್ಥ್ಡ್ರ್ಯ-- ಅತ್ಮಕಲ್ಯಾಣಗಳೇ ಅದರ ನೆಲೆಗಟ್ಟು! 
ಇವು ಮೃತ್ಯುವಿನ ಮುಂದೆಯೂ ಬೆರಗಿ.ಬೆದರಲಾರವು!!! 


*ಬದುಕು ಶಾಶ್ವತವಲ್ಲ , ಆದರೆ ಬದುಕಿನಲ್ಲಿ ಉಳಿಸಿಕೊಂಡ ಸತ್ಸ್ವೇವ್ಕೆ 
ಬಲಿದಾನ, ಚರಿತ್ರ ಶುದ್ಧಿ ಇವು ನೆಲೆನಿಲ್ಲುವ ನಂದಾದೀಪದ ಉಜ್ವಲ 
ಜ್ವ್ವಾ ಲೆಗಳು, 'ಮಾಜದೊಡನೆ ಜನ್ಮಭೂಮಿಯನ್ನೇ ಬೆಳಗುವ 
ದರವರ್ತಿಕೆ; ಹೆಚ್ಚೆ ೇನು? ಜನಿಸಿದ ನಾಡಿನೊಡನೆ ಜನನವಿತ್ತ ವಂಶವನ್ನು 
ತುಂಬುವ, ತು ಬೆಳಗುವ ಜ್ಯೊ ೇತಿವರ್ತಾಲೆ, ಇಂತಹ ಭಾಗ್ಯವನ್ನು 
ದೊರಕಿಸಿಕೊಳ್ಳಬೇಕಾದರೆ ಹರಗ  ಂಉ ಪ್ರವಹಿಸುವ 
ಜೀವಭಾವ ಲಹರಿ ತೇಲಬೇಕು. ಹಾಗಿದ್ದರೆ ವತಾತ್ರ ಸತ್ಯದ ಮುಂಡೆ 
ಜೀವನಸಾಫಲ್ಯ ದ ಮುಂದ ಚರಿತ್ರೋದ್ಧಾ ರದ ಮುಂದೆ. ಕ್ಷಣಿಕವಾದ 
ಮರಣವನ್ನು ಎದುರಿಸುವ ನುನೋದಾರ್ಯ್ಯ ಬರಬಹುದು. ಇದರ ಗತಿ 
ಅಕಪ್ಟೂ ಬಾಗ ಹೆರಿದಾಗ ಸ ಗಜೀವನ ಕಲಾ ಇವೂ, ಬಹುಮುಖವಾಗಿ 
ಹರಿದಾಗ ಸವತಾಜ ಕಲ್ಯಾಣ ಣವೂ ಜಗಕು ಈ ಉಭಯ ಗತಿಯಲ್ಲೂ 
ಹಿರಿತನವಿದೆ. 

ಪವಿತ್ರ ಭಾರತದ ಅಮರೇತಿಹಾಸವೆಂದರೆ, ಅದು ವೀರಜನನಿಯರ 
ವೀರರಮಣಿಯರ ಉದಾತ್ತಚರಿತ್ರೆಯಿಂದ ಅಲಂಕೃತವಾದ ಶುಭ 
ಸಂಧಿಗಳ ಒಗ್ಗೂಟವು. ನಾಮವತಾಶ್ರದಿಂದ ಅಬಲೆಯರಾದರೂ. 
ಕಾರ್ಯರಂಗದಲ್ಲಿ ಪಾತಿವ್ರಶ್ಯ ಪರಿಪಾಲನೆಯಲ್ಲಿ, ಸ್ವಚಾರಿತ್ರ್ಯ 
ಮ ಹೋನ್ನ ತಿ ಸಾಢನೆಯಲ್ಲಿ-ಸಚಲೆಯರಿಕ್ಸ್ನ ಸಿಕೊಂಡು ಮೆ:ಕೆದ ಭಾರತ 


ಹ ಡಿ. ಜಾ 


'ಕೆಮಣಿಯರು ಇಡಿಯ ಭಾರತವನ್ನು ಲೋಕಾದರ್ಶವನ್ನಾಗಿ ನೀಡಿ 
ಅಳಿವಿರದ ಉಳಿವಿನಲ್ಲಿ ನೆಲೆಗೊಳಿಸಿರುವರೆತ್ನ್ನಬೇಕು. ಈ ವೀರ ಮಹಿಳೆಯರ 
ಅಸಾವಾಾನ್ಯ ಜೀವನನಿಷ್ಟೆಯನ್ನು ನಿಟ್ಟಿಸಿದ ಸಮಾಜ-- ಬೆರಗಾದಂತೆ-. 
ಸ್ರೀ ಸವಾಾಜವನ್ನು ಅಲ್ಲಗಳೆವ, ಅವಮತಿಯೆಸಗುವ ಪಂಗಡವನ್ನು 
ಸಿಟ್ಟಸಿ ಅವರ ಅಜ್ಞತೆಗಾಗಿ ಮರುಗಬೇಕು... ಅಂತೂ ಅದೊಂದು 
ಸುವರ್ಣ ಯುಗ. ವತಕಾನನೀಯ ಯುಗ. ವಂದನೀಯ ಶುಭಪರ್ವ 
ಸಂಧಿ! ಇಂತಹ ಒಂದು ಅಪೂರ್ವ ಯೋಗಕ್ಕೆ ಕಾರಣಳಾಗಿ ಭಾರತ 
ಚರಿತ್ರೆಯಲ್ಲಿ ಸ್ವನಾಮಧೇಯವನ್ನು ಸುವರ್ಣಾಕ್ಷರಗಳಲ್ಲಿ ಖಚಿತಗೊಳಿಸಿದ 
ವಳೇ ವೀರರಮಣಿ ಕರ್ಮದೇವಿ।- - 

೦ 0 ೦ ೦ 0೦ 0 ೦ ೦ 

ಅದೊ, ಅದೇ ಆ ಪವಿತ್ರಭೂಮಿಯಲ್ಲಿ ಕಾಣಿಸುವ ಕರ್ಮಸರೋವರ', 
ಗುಂಪು ಗುಂಪಾಗಿ ಭಯಭಕ್ತಿಯಿಂದ ತುಂಬಿಕೊಂಡು ಸುವಾಸಿನಿಯರು 
ಹೂಗಳಿಂದ - ತುಂಬಿದೆ ಹರಿವಾಣವಷ್ಟು ಕೈಯಲ್ಲೆತ್ತಿಕೊಂಡು 
ಸಾಗುತ್ತಿರುವರೆಲ್ಲಿಗೆ? ಅದುವೆ ಸರೋವರದ ದಿವ್ಯಸನ್ನಿಧಿಗೆ-_ ನೆನಹಿನಿಂದ 
ಮರೆಯಾಗದ, ನೆನಹಿನೊಡನೆ. ಜೀವನವನ್ನು, ಪವಿಶ್ರಗೊಳಿಸುವ, 
ಪಾವಿತ್ರ್ಯದೊಡನೆ ಪಾತಿವ್ರತ್ಯವನ್ನೂ ಬೆಳಗುವ ಆ ಸರೋವರದ ಪುಣ್ಯ 
'ಜಲವನ್ನು ಪುಸ್ಪಗಳಿಂದರ್ಚೆಸಿ, ಮಿಂದು ಪುನೀತರಾಗಿ ಅಆ ಪುಣ್ಯ 
ವ್ಯಕ್ತಿಯನ್ನು ವಂದಿಸಿ ಹಿಂತಿರುಗುವ % ಮಹಿಳೆಯರ ಭಕ್ತಿ ಪೂರಿತ 
ಹೃದಯವೇ ಅದರ ಇತಿವೃತ್ತವನ್ನು ಸಾರುವುದು. ಆ ಇತಿವೃತ್ತಕ್ಕೆ 
ಸಾಕ್ಷಿಯಾಗಿ ಅದೋ ಅಲ್ಲಿ ನೆರೆನಿಂತ ದಿವ್ಯ ಸಮಾಧಿಯಿದೆ. ಅದುವೆ 
ತನ್ನ ಪತಿದೇವನೊಡನೆ ಅಸಾಮಾನ್ಯ ಮನೋದಾರ್ಥ್ಯತೆಯಿ:ಂದ 
ವೀರಚಿತೆಯನ್ನೇರಿದ ಕರ್ಮದೇವಿಯ ಭವೃ-- ಇತಿವೃತ್ತ. 


೨ 
ರಾಜಪುತ್ರಸ್ಥಾನದ, ದ್ದ ಢನಿಶ್ಚಯವಿಭೂಷಿತವಾದ ಸವಿಶ್ರವಾದೊಂದು 
ರಾಜವಂಶ. ಈ ರಾಜವಂಶವನ್ನು ಅಪೊರ್ವ ಸುಗಣಗಳಿಂದ 


ಲಂಕರಿಸಿ, ಹೆತ್ತೊಡಲ ಕೀರ್ತಿಯೊಡನೆ, ಹೊಕ್ಳಮನೆಶನದ ಜರಿತನ 
ವನ್ನೂ ಕಾಡು ಮೆರೆದ ಕರ್ಮದೆಲು - ವರಾಣಿಕ್ಯರಾಜ - ಶೀಲಾದೇವಿ 


ಹ. ಇ. 


ಯವರ ಒಲವಿನ ಕುವರಿಯತಾಗಿ ಅದೊಂದು ಶುಭದಿನದಲ್ಲಿ ಜನಿಸಿದಳು. 
ಬಹುಕಾಲದ ಪ್ರಾರ್ಥನೆಯಿಂದ, ದಂಪತಿಗಳ ಠಿರಂತರವಾದ: 
ವ್ರತೋಪಾಸನೆಯಿ:ಂದ ಜನಿಸಿದ ಆ ಕುವರಿಯುು, ಶಾನು ಜನಿಸುತ್ತಿರು 
ವಾಗಲೆ ಮನೆಯ ಬೆಳಕನ್ನು ಬೆಳಗಿಯೆ ರೂಪುದೋರಿದಳು. ಅರ್ಥಾತ್‌ 
ಆ ಹೆಕ್ಕೊಡಲ ದುಃಖ ಮಕೆಯಾಗಿ-- ಜೀವನೋಲ್ಲಾ ಸಪು ಬದುಕಿನ. 
ನಾನಾ ಭಾಗಗಳಲ್ಲಿ ನುಸುಳಿ ನುಸುಳಿ ಹೊರಹೊಮ್ಮಿತು. ಹೆತ್ತೊಡಲು 
ಧನ್ಯವಾಯಿತು. ಚಂದ್ರಲೇಖೆಯಂತೆ ದಿನದಿಂದ ದಿನಕ್ಕೆ ಬಳೆಯುತ್ತಿರುವ 
ಕರ್ಮದೇವಿಯ ಬಾಲಹೈದಯವನ್ನು ಆ ಶಂದೆತಾಯಿಗಳು ಶಮ್ಮ್ಹ 
ವಂಶಕೃನುಗುಣವಾದ ವೀರಚರಿತ್ತ್ರೋಸದೇಶದಿಂದ ದ್ಯಢತೆಗೆರವಾಗಿಸಿದರು. 
ಪುಣ್ಯಫಲಸ್ವರೂಪಿಣಿಯಾಗಿ ಬಳೆಯುತ್ತಿರುವ ಆ ಜಾಲೆ ತಂದಜೆಶಾಯಿ 
ಗಳೀಯುವ ವೀರಕಥೆಗಳನ್ನೂ, ಪುರಾಣ ಕಥೆಗಳನ್ಫೂ ಮನಬಂದಂತೆ 
ಹೀರಿ ದ್ಭ ಢಮನಸ್ನ ನ್ನ್ನು ಸಂಪಾದಿಸಿದಳು. ಸ್ವದೇಹದ ಪೂರ್ಣ 
ನಿಕಾಸವನ್ನು ಪ್ರ ಪ್ರಕ ಸ ವಿಲಾಸದಿಂದ ತ್‌ ನಲಿದಾಡುತ್ತಿ ದ್ದ, 
ಉದಾತ್ತ ' ಚಂತ್ರಿಗಳನ್ನು ಮಾನಸಿಕ ಸಂಸಾ ಸರಕ್ಕೆ ರವಾಗಿಸಿ ಟ್‌ 
ಯಿಡುತ್ತಿದ್ದ, ಆ ಭಾಗ್ಯಶಾಲಿನಿ, ಸೌಂದರ್ಯ ಫೀಯೂಷವಾಹಿನಿ-ಕರ್ಮದೇವಿ 
ಯೌವನದ ಮೊದಲಹಂತವನ್ನೈ ರಿ ನಿಂತಳು! ಮಗಳ ಭವ ತ್ರಭಾವಿಯನ್ನಾಶಿ: 
ಸುತ್ತಿದ್ದ. ಆ ದಂಪತಿಗಳು ಜೆ ಬೆಳಸಿ ಸಾಕಿದ ಆ ಲತೆಯನ್ನ್ನು 
ಉಚಿತವಾದೊಂದು ವೃಕ್ಷಕ್ಕೆ ಹೊಂದಿಸಿಕೊಳ್ಳೆ ಲು, ಅತಿಸಿದರು. ಇತಯ” 
ಕುಡಿಯಿ)ರಿಸಿ ಮುಂದೆ ಸಾಗಿತು. 

ಅದೊಂದು ಪೂರ್ಣಿಮಾ ರಾತ್ರಿ... ಕರ್ಮದೇವಿ ಎಂದಿನಂತೆ ತನ್ಸ 
'ಮಾತೆಯುಸುರಿದ ನೀರಕಥೆಯನ್ನು ಕೇಳಿ, ತನ್ನ ತಯನ ಮಂದಿರಕ್ಕೆ, 
ತೆರಳಿ ನಿದ್ರತ್ರಿಂಗನೆಯ ವಶವಾಗಿದ್ದ ಳೆು, ಆ ಸುಖನಿದ್ರೆಯ ಒಂಡು 
ಸಂಧಿಯಲ್ಲೇ ಆಕೆ ಮನೋಜ್ಞ ವಾಜೊಂದು ಸ್ವಸ್ನರಾಜ್ಯಕ್ಕೆ ಕಾಲಿರಿಸಿದ್ದಳು. 
ಕಿ ಶಾನೀವರೆಗೆ ತಿಳಿದ ನೀರಕಥೆಗಳ ಬಸವಿ ಚರಿತ್ರೆ ಗಳ 
ಸಮಗ್ರತೆಯ ಎರಕವಾಗಿ ಠಿಂತ ಯಾವನೋ! ಒಬ್ಬ ಉದಾತ್ತ 1 
ಯಃನಕನ ಸುಂದರ ರೂಪವನ್ನು ನಿಟ್ಟಿ ಸಿದಳು, ಶನ್ನ್ಯೆ ದುರು ನಿಂತು. 
ತಾನೇ ತಾನಾಗಿ ಮುಂದೆ ಬಂಡು 'ಆಿಂಜಲಿಯನ್ನೊ ಡ್ದ್ದ ತನ್ನ ಹ ಡದಯವಷ್ಟು 
ಕೇಳಿಕೊಳ್ಳು ವುದನ್ನರಿತು ದಿಜ್ಮೂಢೆಯಾದಳು. ದಕ ಜಗ ಸಟ 


ಇಡಾಸಾನ ೮5 ಆಹಾಹಾ 


ಮುಂದೆ ಸಾಗಿ ಆ ಯುವಕನ ಪಾದತಲದಲ್ಲಿ ಮಣಣಿದಳು; ತುಂಬಿದ 
ಕೈಗಳಿಂದ ಮೇಲಕ್ಕೆ ತ್ತಿದ ತರುಣನು ಈಯನೊ ಮ್ಮ ನಿಟ್ಟಿ ಸಿತನ್ನನ್ನು 
ಧನ್ಯನಾದೆನೆಂದು ' ಕೂ ವುದನ್ನು ಕೇಳಿದಳು. ಸಾ 
ಶರೀರದಿಂದ, ಅನವರತ ಸ್ರವಿಸುವ ಸ್ನೇಹ ಜಲದಿಂದ ಒದ್ದೆಯಾದ ಅಣೆ 
ಆ ಯುವಕನ ಮುಖವನ್ನು ನಿಟ್ಟಿ ಸುತ್ತಿರುವಂತೆಯೆ--ಸಿಡಿದ ಸಿಡಿರೊಂದು 
'ಕರ್ಮದೇವಿಯನ್ನುು ಆ ಸುಂದರ ಸ್ವಸ್ನಲೋಕದಿಂದ ಈಚೆಗೆ ತೇದು 
ಕಣ್ಣೆ ಕಿಯಿಸಿತು. ಎಚ್ಚತ್ತ ಕರ್ಮದೇವಿ, ಕೆಲವು ಎಣಿಕೆಗಳ ವರೆಗೆ 
ಸಿಶ್ಚೆ ಲಳಾಗಿದ್ದು ಪುನಃ ಜಾಗೃ ತಲೋಕದ ಭಾವನೆಗೆ ಬಂದು ಯಾವುದೋ 
ತೆ ಪರಿಚಿತ ರೂಸದ ಹುಡುಕಾಟಕ್ಕೆ ತೊಡಗಿದಳು, ಎಷ್ಟು 
ಪ್ರಯತ್ನಿಸಿದರೂ ವಿಚಾರವು ಜ| ಸಳ್‌! ತನ್ನ ಬಳಿಯಲ್ಲೇ ಸಿ 
ಸನಿದ್ರೆಗೆಳವಾಗಿ- ಬಾಳಿನ ಬೇಸರಿಕೆಯನ್ನೇ ಮಕೆತ ಸಖಿ ಅಮಲೆಯನ್ನೊಮ್ಮೆ 
ಸಿಟ್ಟ ಸಿ_-ಹೇಗೆ ಹೇಗೋ ಆ ರಾತ್ರಿಯನ್ನು ಬೆಳಗಾಗಿಸಿದಳ್ಳು,....... 
ಮರುದಿನದ ಮಾತು, ಕರ್ಮದೇವಿ ತನ್ನ ಗತ ರಾತ್ರಿಯ ಸ್ಮ ಪ್ನವನ್ನೇ 
'ಮೆಲುಕುಹಾಕುತ್ತ ಸಖಿ ಅಮಲೆಯೊಡಕನೆ ಮಹಡಿಯ ಮೇಲೆ ಕುಳ360] 
ತನ್ನ ತಂದೆಯು ವಾಸ ಸಗ್ಭೃಹದಿಂದ ಗಂಭೀರವಾದ ನಡೆಯೊಡನೆ ಸಾಗುವ 
ಒಬ್ಬ ವೀರಕುಮಾರನನ್ನೇ ಸಿಟ್ಟಿಸಿದಳು. ಎಷ್ಟೋ ಕಾಲದಿಂದ, ಎಷ್ಟೋ 
ಬಾರಿ ಈ ರೀತಿ ಅನೇಕರು- ಇಲ್ಲವೆ ಅದೇ ವ್ಯಕ್ತಿ ಹಾದು ಹೋದುದನ್ನು 
ಅಕೆ ಕಂಡಿರಬಹುದಾದರೂ ಇಂದೇಕೋ ಆಕೆಯ ಹೈದಯದಲ್ಲಿ ಆ 
ನಡೆಯೊಂದು ವಿಚಿತ್ರ ಪರಿಸ್ಥಿತಿಯನ್ನುಂಟುವಣಾಡಿತು. ಅಮಲೆ 
ರಾಜಕುಮಾರಿಯ ಅಲಂಕಾರಕ್ಕಾಗಿ ಪುಷ್ಪಮಾಲೆಯನ್ನು ರಚಿಸುತ್ತಿರುವುದ 
ನ್ನರಿತ ಕರ್ಮದೇವಿ ಕುಳಿತಲ್ಲಿಂದೆದ್ದು ಮಹಡಿಯ ಬದಿಗೆ ಸರಿಯುವುದೂ, 
ಆಗಲೇ ಅನಿರೀಕ್ಷಿತವಾಗಿ ಆಯುವಕ ಮೊಗವೆತ್ತಿ ಮೇಲೆ ನೋಡಿ ಒಡನೆ 
ತಲೆಗುತ್ತಿ ಮುನ್ನಡೆದುದೂ ಕರ್ಮದೇನಿಯ ಹೈದಯವನ್ನೇ ಅಲುಗಾಡಿ 
ಸಿತು. ಮುಖವನ್ನು ಕಂಡ ಕರ್ಮದೇವಿ. ತನ್ನ ಸೃಪ್ನರಾಜ್ಯದ ಯುವಕನ 
ಪಡಿಯಚ್ಚನ್ನದರಲ್ಲಿ ನಿಟ್ಟಿಸಿದಳು. ಹೈದಯನೆಲ್ಲಾ ಆವುದೋ ಮಧುರ 
ರಸ ತರಂಗಿಣಿಯಿಂದ ತುಂಬಿ ಹರಿವಂತಾಯಿತು. ಸನಿಂತೆದೆಯಿಂದ ಕಾಲನ್ನು 
ತೀಳಲಾರದಾದಳು. ಆಂತರಿಕನಾದ ಯಾವುದೋ ಒಂದು ಧ್ವನಿ 
ಆಕೆಯನ್ನು ದಥಿಗೂಡುತ್ತಿತ್ತು; ಹೆಕ್ತಿ ರಕ್ಕೆ ಬರಸೆ ಸೆಳೆಯುತ್ತಿ ತ್ತು; ಮನವನ್ನು 


ಎ... 0 


ಪ್ರಶ್ನಿಸುತ್ತಿತ್ತು. ಇದೇ ಕಾಲದಲ್ಲೆ ತನ್ನೆ ಡೆಗೆ ಬಂದುಠಿಂತ ಅಮಲೆಯನ್ನುು 


ತಾಡಿ 


ದಿಟ್ಟಿಸಿ ಸಿದ ಕರ್ಮಜೀವಿ, ಒಮ್ಮೆ ಸ ದರೂ ಸಾ ಸ ಭಾವಿಕವಾದ ತನ್ನ 
ಚಿತ್ತ ಸಂಯಮ ಬಲದಿಂದ ಗೆಲುವನ್ನು ಸಂಪಾದಿಸಿ--ಪ್ರ ಸಾಸ 
ಆ.ಯಾವಳನ ಹ ಪರಿಚಯವನ್ನು ಸಖಿಯಿಂದೆ ಒದುತ (11 ಪೂಗಲ” 
ವಂಶೋದ್ಭವನಾದ ರಾಜಕುವತಾರ ಸಾಧುವಿನ ವೀರವೃತ್ತವನ್ನುು ತನ್ನ 
ಮಾತೆಯಿಂದ ಆಗಾಗ ಕೇಳಿ ತಿಳಿದಿದ್ದ ಕರ್ಮದೇವಿ,_- ಸಖಿನಿ ರೂಪಿಸಿದ 
ಯುವಕನನ್ನು- ಆ ವೀರಕುಮಾರನೆಂದೇ ತಿಳಿದಾಗ ಪರವತಾನಂದ 
ತುಂದಿಲೆಯಾದಳು.. ತನ್ನ ಮನೋವಾಂಛಿತವು ಉಶ್ತಮಿಕೆಯಲ್ಲೇ 
ರೂಪುದಾಳಿದುದನ್ನ್ನು ತಿಳಿದು ಆ ಹೊಂಗನಸನ್ನ್ನು ತಂದಿತ್ತ ದೈವವನ್ನು 
ಮನಸಾ ಪೂಜಿಸಿದಳು. ಕೃತಕೃತ್ಯೆಯಾದಂತೆ ಸಖಿಯೊಡನೆ ಮೆಲುನಡೆಯ 
ಸಂಭ್ರಮದಲ್ಲಿ ಪೂರ್ವಸ್ಥಾನವನ್ನೈ ಸೇರಿಕೊಂಡಳು. 


ಪ್ದ 


ಕರ್ಮದೇನಿಯ ವಿವಾಹ ಮಹೋತ್ಸವವನ್ನು ನೆರವೇರಿಸಲು 
ಅಕರ್ನಿತ ವರಾನ್ತೇಷಣೆಯನ್ನಿ ಪ್ರವೃತ್ತರಾಗಿದ್ದ ಆ ರಾಜದಂಪತಿಗಳ್ಳು 
ತಮ್ಮ ಪುತ್ರಿಯ ಭವ್ಯಭಾವಿಯನ್ನಾತಶಿಸುತ್ತ, ಕೊನೆಗೆ ಸತ್ಯುಲ 
ಪ್ರಸೂತನಾದ, ಕುಲಗೋತ್ರಗಳ ಎರಕದಲ್ಲಿ ಸರಿಹೊದುವವನಾದ 
ಮಂದರಾಧಿಸಕಿ ರಾಜದಂಡನ ಪುತ್ರನಾದ ಅರಣ್ಯಕಮಲನನ್ನ್ನೇ ಪುತ್ರಿಯ 
ಮಾಂಗಲ್ಯ ಪದಕವನ್ನಾಗಿ ಆರಿಸಿದರು. ತಾವು ನಿಶ್ಚಯಿಸಿಡ ಈ ಸಂತೋಷ 
ವಾರ್ತೆಯನ್ನು ಕುವರಿಗೆ ತಲಪಿಸಲು ಆ ಪ್ರೇಮಮಯ ಡಂಪತಿಗಳು 
ಮರೆಯಲಿಲ್ಲ: ಆದರೆ ರಾಜಕುಮಾರ ಸಾಧುವನ್ನೇ ತನ್ನ ಹೃದಯಾಧಿ 
ದೇವತೆಯನ್ನಾಗಿ ಸಡೆದು, ಅನ್ಯಯುವಕ ಸಮತಾಜದಲ್ಲೇ ಸೋದರ 
ಪ್ರೇನುವನ್ನ್ನು ಕಾಣುವ' ಕರ್ಮದೇವಿ ತನ್ನ್ನ ತಂದೆತಾಯಿಗಳ ಯೋಚನೆ 
ಯನ್ನು ಆಗಲೇ ತಡೆಯಲಸಾಧ್ಯಳಾಗಿ, ದುಃಖಭಾರದಿಂದ ತಲೆಗುಸಿದು 
ಅಂತಃಪುರಕ್ಕೆ ಸಾಗಿದಳು. ತಂದೆತಾಯಿಗಳನ್ನುಬಿಟ್ಟುಳಿಯುವ ಹೆಮ್ಮಕ್ಕಳಲ್ಲಿ 
ಸ್ವಾಭಾವಿಕವಾಗಿ ನೆಲಸುವ ದುಃಖದ ಮಿಡಿತವನ್ನೆ- ಆ ತಂದೆತಾಯಿಗಳು 
ಕರ್ಮದೇವಿಯಲ್ಲೂ ಕಂಡಿದ್ದರೆ ತಪ್ಪೇನಿದೆ? ಮಗಳ ವೌನ. 
ಸಮ್ಮತಿಯನ್ನೇ ಊಹಿಸಿದ ಆ ಬಂಪೆತಿಗಳಾ ರಾಜಕ್ರಮಾನುಬಂಧಿಯಾದ 


ಹ ಗ ಗಂ ಜಂ 


ನಿಯಮಗಳಂತೆ ವಿವಾಹದ ಪೂರ್ವಕರ್ಮವನ್ನು ಮುಗಿಸಿದರೆಂದರೆ... 

ಕರ್ಮದೇವಿಯ ಅನುರಾಗಧಾರೆಯನ್ನೇ ಪ್ರತೀಕ್ಸಿಸುತ್ತಿ ದ್ದ ಅರಣ್ಯಕಮಲನ: 

ಆನಂದಿಶನಾದುದರಲ್ಲಿ ಆಶ ಶ್ಚರ್ಯವೇಶಿದೆ? ಅತುಲಸೌರಿದರ್ಯ ಸಂಪನ್ನೆ. 

ಸದ್ಗುಣ ಸಂಪನ್ನೆ ತತ್‌ ಕರ್ಮದೇವಿಯ ಡು ಹಣದ ಸಕ 

ಸಂಧಿಯನ್ನೆ ಸ ್ರತೀಶ್ಷಿಸುತ್ತಿ ದ್ದ ಅರಣ ್ಯಕಮಲನು 08ಎಸೆಂಜು ತನಗೆ 
ಪ್ರಸನ್ನ ಢಾ ಬಗೆಗೆ ತನ್ನ ಸಂ ಶಿ ವವನ್ನೈ (ನಂಬದಾದನು. 

ಇತ್ತ ಇರಿಸಿಕ ತಂದೆ ಸ ನಿರ್ಧಾ೦ವವ್ನರಿತು, ದುಃಖ 
ಗರ್ಶದಲ್ಲೇ ಮುಳುಗಾಡಿದಳು. ನಿವೃತ್ತಿಯನ್ನು ಕಾಣದೆ ಚಡಪಡಿಸಿದಳು. 
ನಿಮಿಷದಂತೆ ಸುಖ ನಿದ್ರೆಯಲ್ಲಿ ತೇಲಿ ಹೋಗುತ್ತಿದ್ದ ಆ ಗತಮಧುರ 
ರಾತ್ರಿಗಳು ಗಂಭೀರವಾದ ಸಮಸ್ಯೆಯ ತಾಕಲಾಟದಲ್ಲಿ ಭೀಕರವಾದ. 
ಉದ್ದುದ್ದವಾದ ಸುಳಿವನ್ನು ತಂದುವು. 

ಚಿತ್ತಭ್ರವೆಯ ಮೊದಲ ಹಂಠವನ್ನೇರಿದ್ದ ಆ ರಾಜಪುತ್ರಿ ಒಂದು 
ದಿನ ರಾತ್ರಿ, ಮಹಡಿಯ ಹೊರನಿಂತು ಅಸ್ತಂಗತನಾಗುವ ಬಾಲಚಂದ್ರನನ್ನೇ 
ನಿಟ್ಟಿ ಸುತ್ತ ಫಿಂತಿದ್ದಳು. ಆಗಲೇ ಅನಿರೀಕ್ಷಿತವಾಗಿ ಎಚ್ಚೆತ್ತ ಸಖ್ಯ 
ಅವಾಲೆ ರಾಜಪುತ್ರಿಯನ್ನು ಕಾಣದೆ, ತಟ್ಟನೆ ಹೊರಬರಲ್ಕು ಕಂಬಕ್ಕೆ 
ದೇಹವನಾ ಸ್ನನಿಸಿ ಡಿಂತು ಆಲೋಚನಾಮಗ್ನಳಾದ ರಾಜಪ್ರತ್ರಿಯನ್ನು 
ಕಂಡಳು. ಅಮಲೆ. ಸಹಾನುಭಾವದಿಂದ ತುಂಬಿದವನಳಾಗಿ ಆಕೆಯ ಬಳಿ 
ಬಂದು ಮೊಣಕಾಲೂರಿ ಕಣ್ಣಿಷಲ್ಲಿ ಅಶ್ರು ಹನಿಯಿಕ್ಳುತ್ತಿರಲು ಕರುಣಾ 
ಪೂರ್ಣ ಹೃದಯದಿಂದ ಯೋಚನೆಯ ಕಾರಣವನ್ನು ಕೇಳಿದಳು. ಕರ್ಮ 
ದೇವಿಯು ತುಂಬಿದ ಕಣ್ಣುಗಳಿಂದ ತಷ್ಟ ಇಂಗಿತವನ್ನು ತಿಳಿಯಲಪೇಕ್ಷಿಸು 
ತ್ತಿದ್ದ ನೆಚ್ಚಿನ ಗೆಳತಿಯನ್ನು ಮೇಲಕ್ಕತ್ತಿ.. ತನ್ನ ದುಃಖವನ್ನು ಮರೆಯಿಸ 
ಲೆಕ್ಡಿಸುತ್ತ- 

«ಸಖಿ, ನನಗೇನಿದೆ ದುಃಖ? ಸ್ನೇಹ ಪೂರ್ಣವಾದ ಈ ವಾತಾವರಣ, 
ವನ್ನು ಬಿಡಬೇಕಾಗಿ ಬಂದುದೇ.- ನನ್ಸ್ಟಿಂದಿನ ಯೋಜನೆಗೆ ಕಾರಣವಲ್ಲದೆ-. 
ಮತ್ತೇನು?” ಎಂದಳು. 

ರಾಜಕುವತಾರಿ ಕರ್ಮದೇವಿಯ ವಾಾತನ್ನು ಕೇಳಿದ ಅಮಲೆ. 
ಫಿಜವನ್ನು ಮರೆಯಿಸಿದ ಗೆಳತಿಯ ವನಾತನ್ನು ಕೇಳಿ ತಡೆಯಲಾರದ 
ದುಃಖದಿಂದ, ರಾಜಕುಮಾರಿಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ 


ರಾರಾ 8 ಹರ. 


“ಅಕನ್ಜ, ನನ್ನಲ್ಲೂ ವಿಚಾರವನ್ನು ಮ ಕಿಸುತ್ತಿ ರುನೆಯಾ? ನಾನೇನು 
ಮಾಡಿದೆನು? ನನ್ನ ರಷ್ಟು ವತಾಶ್ರ ತ ಮ ಕೆಯಿ ಸಬೇಡ, ನೊಂದೆದೆಯ 
'ದುಃಖನನ್ನು ನಿನ್ನ 'ಳತೆಯಲ್ಲು ಸುಂ ಹೃ ದಯವನ್ನು ಶುಸು ಸಡಿಲಾಗಿಸು. 
ಇದೇ ನನ್ನ ಪ್ರಾರ್ಥನೆ? ಎಂದಳು. ಸಹಿಯ ಕರುಣಾಪೂರ್ಣ, ಹಾಗೂ, 
ಸೆ ್ನ್ಷಹಾರ್ದವ ಚನಗಳನ್ನು ಕೇಳಿದ ಕರ್ಮದೇವಿ-ಅಧೀರೆಯತಾಗದೆ, ಆಕೆಯನ್ನು 
ತನ್ನ ಸವಿೂಪಕ್ಕೆ ಬ “ನನ್ನ ಪ್ರೀತಿಯ ಗೆಳತಿ, ನಿನ್ನಲ್ಲಿ ಬಾ 
ಅನೇತೂ! ಮರೆಯಲ್ಲಿ ಸದೆ. ನನ್ನ್ನ ನ್ನ್ನ ಮನಸಾ ಕ್ಷಮಿಸು. ತನ್ನ 
ಜೀವಿತದ ಪ್ರತಿ ಗಳಿಗೆಯನ್ನೂ ಅರಿತ ನಿನ್ನ ಸಂಗೋಪನೆಯೇಕೆ? ನನ್ನ್ನ, 
ಜೀವಿತದ ಜೀವಿತವು ನೀನಾಗಿದ್ದಿ ನನಗಾಗಿ, ನಿನ್ನ್ನ ಬಾಳಿನ ಗೆಳತಿಗಾಗಿ 
ಒಂದು ಉಪಕಾರವನ್ನು ಮಾಡುವಿಯತಾ?....... 

“ಗೆಳತ್ತಿ ಇದೋ, ಇಂದು ಅಖಂಡ ವೈಭವದೊಡನೆ ವಿವಾಹೆ ಸವತಾ 
ರಂಭದ ಸಿದ್ಧತೆಯ ಜರಗುತ್ತಿದೆ. ಆದರೆ, ಇಂತಹ ಈ ಗಳಿಗೆಯಲ್ಲೂ 
ನಾಸೇಕೆ ದುಃಖಿಸುತ್ತಿರುವೆನೆಂಬುದು ನಿನಗೆ ವಿಚಿತ್ರವಾಗಿ ಕಾಣಬಹುದು. 
ಮಾಶಾ-ಪಿಶರ ಮುಂದೆ ಹೇಳಲಾಗದ, ಅವರ ನಿಶ್ಚ ಯಃ:ದ ಮುಂದೆ ವಿಚಾ 

ರಾಂತರವನ್ನುು ತಂದೊಡೆ ಲಾಗದ ನನ್ನ ಟಚ್‌ ಯು ಹೃದಯ ಸಂತಾಪ 
ವನ್ನು ಆ ಧರ್ಮಸಂಕಟಿವನ್ನು ನತು ಅರಿಯಬಲ್ಲ?” ಎಂದೆನ್ನುತ್ತ 
ಕರಟ ಅದೆಶ್ತಲೋ ಶೂನ್ಯದೃ ಸ್ಟಿಯನ್ನ್ನು ಹಾಯಿಸಿ ಅಶು ಬ್ರ ಪೂರ್ಣ 
ಫಯನೆಯಾದಳು. ಅಮಲೆ ಈ ಸರಿಸ್ಥತಿಯಲ್ಲಿ ಏನು ಡಕ ಅರಿಯ 
ದವಳಾದರೂ, ಒತ್ತಿಬರುವ ದುಃಖವನ್ನು ತಡೆಹಿಡಿದು, “ನನ್ನ ಪ್ರಾಣಸಖಿ, 
ಇದೋ ನಿನಗಾಗಿ ನಾನೆಂತಹೆ ದುರ್ದರ ಪ್ರಸಂಗವನ್ನೂ ಹೋಗಬಲ್ಲಿ! 
ಜೇವಿತನೇ ನಿನ್ನ್ನ ಸುಖಕೃುಗಿ ಮೂಸಲಿದೆ. ದಯನಿರಿಸಿ ನನ್ನಂತರಂ 
ಗದ ಬಗೆಯನ್ನರಿತ್ಕು ವಿಚಾರವನ್ನು ತಿಳಿಸು” ಎಂದಂದುು ತನ್ನ ಉತ್ತರೀಯ 
ದಿಂಡ ಕರ್ಮದೇವಿಯ ಕಣ್ಣಿ ೦ಂದ ಅಗ ಶಾನೆ ಇಳಿಯತೊಡಗಿದ ಕಣ್ಣೀರನ್ನು 
ಒರಸಿಡಳು. ಅನ್ಯಾದೃ "ವಗ ಸಖಿಯೊಲವನ್ನುು ಕಂಡು, ಕರ್ಮದೇವಿ 
“ಸಖಿ, ನಾನೇನು ಹೇಳಲಿ? ನನ್ನ ಹೈದಯವನ್ನು » ರಾಜಕುವತಾರ ಸಾಧು 
ವಿನ ಪಾದಶಲದಲ್ಲಿ ಸಮರ್ನಿತವಾದೀ ಹೈದಯಕು ಸುಮ ಎವನ್ನು--ನಾ ಾ|ನೆಂತು 
ಅರಣ್ಯಕಮಲನಿಗೆ ಸ ಸಮರ್ಪಿಸಲಿ? ಮನಸಾ ಒವೆಸ್ಚು ವರಿಸಿದ ತರುಣನನ್ನು 
ಕ್ಷತ್ರಿಯ ಕನ ಯಾದ ನಾನೆಂತು ಮರೆಯಲಿ? ಫಿಷ ಸಲ್ಮನ ಪ್ರೇಮವನ್ನು 


ಅಾಾ 9೪ 


ಫ್ಟೇಮು ಪೀಯೂಷಧಾರೆಯೊಡನೆ ಮಿಲನವಾಗಿಸಿ, ಹೃದಯವನ್ನು ದಾನ 
'ವಾಗಿಸಿದ ಈ ಸುಸಂಧಿಯಲ್ಲಿ ನನ್ನ ಗಮನವನ್ನು ಸೆಳೆಯ:ದೆ, ನನಗೆ ಹಿತ 
-ವಾಗುವದೆಂದೇ ಬಗೆದು ನಿಶ್ಫಗಳು ನಿಶ್ಚಿಸಿದ ಈ ವಿವಾಹ ಕಾರ್ಯದಲ್ಲಿ- 
ನಾನೆಂತು ಆ ರಾಜಕುಮಾರನನ್ನು ಮರೆಯಬೇಕು? ಅದೆಂತು ಅರ್ಯ 
ಕಮಲನನ್ನು ಒಪ್ಪ ಬೇಕು? ವದು ಸಾಧ್ಯವಿಲ್ಲ. ಎಂದೆಂದೂ ಒಪ ರದ 
ಮಾತು. ನ ಇಕ್ಕಟ್ಟು ಬಂದರೂ, ಮರಣವನ್ನು ಸ್ಟಾ ಗತಿಸುವೆ. 
ವಿನಹ ಈ ವಿವಾಹಕ್ಕೆ ಒಡಂಬಡಲಾರೆ. ಸ್ರಿಯಸಖ್ಕ ನನ್ನ್ನ ನಿಶ್ಚಿ ತವನ್ನ್ನು 
ಸಸನ್ನ ಮೇಲೆ ನಿನಸಶುವ ತಾತಿತಯನಚ, ನನ್ನ ಒಲವಿನ “ತೆಗೆ 
ಉಸುನೆಯಾ? ಇದುವೆ ನನ್ನ ಸರವಾಗಿ ನೀನು ಮಾಸಕ(ಳಾದ ಕೆಲಸ, 
ಎಳ ಸಗರ ಈ ಉದ್ಯಮದ ಪೂರ್ವಭಾವಿಯಾಗಿಯೆ, 
ನಿನಗಿದೋ ಕೃತಜ್ಞಕೆಯನ್ನರ್ನಿಸಿಕೊಳ್ಳುವೆನು” ಎಂದಂದು ನೇರಾಗಿ ತನ್ನ 
'ಶಯನದ ಬಳಿ ಬಂದ್ಕು ಶಲೆಗುತ್ತಿ ಕುಳಿತಳು. ಶಳಮಳದ ಏರು-ತಗ್ಗುಗ 
ಳಲ್ಲಿ ಓಲಾಡುತ್ತಿದ್ದ ಅವಲೆ ಸಿಚೌರಾಂಥಛಳಾಗಿ, ಕರ್ಮದೇವಿಯ ಬಳಿ 
ಬಂದು ಕೆಲಹೊತ: "ಸಾಗಿಯೆ ಕುಳಿತಳು. ನಿವಿಂಷಗಳು ಥಿಮಿಷಗಳೊಡಕನೆ 
“ಸೇರಿ ರಾತ್ರಿಯ ಭೀಕರತೆಯನ್ನೇರಿಸುತ್ತಿತ್ತು. ಈ ಗಳಿಗೆಯಲ್ಲೆ ಅಮಲೆ 
ಪುನಃ ಸಖಿಯ ಬಳಿ ಬಂದು ಆಕಿಯ ಮುಂಗುರುಳನ್ನು ನೇವರಿಸುತ್ತಾ, 
'ರಾಜಕುವತಾರ ಸಾಧುವಿನ ಪರಾಕ ಕ್ರಮಕ್ಕಿಂತ ಯಾವ ಬಗೆಯಲ್ಲೂ ಕಡಿಮೆ 
ಮರದ ಅರಣ್ಯಕಮಲನ ರೂಪ ಸಂಪತ್ತ ನ್ನ್ನೂ ನಡೆದ ವಾಗ್ದತ್ತ ಕೈ ತೊಡಕು 
ಉಂಬಾದರೆ ಬರಬಹುದಾದ ಅನರ್ಥ “`ಸರಂಪಕೆಗಳನ್ನು ಮನಂಬುಗಂವಂತೆ 
ಸಿವರಿಸಿದಳು. ಆದರೇನು? ಕರ್ಮದೇವಿ ರೂಪಲಾವಣ್ಯಗಳನ್ನು ನೆನಸು 
ವಳೇ? ವೀರಕ್ಷತ್ರಿಯ ಕನೈಯಾದ ಆಕೆ ಅನರ್ಥಗಳ ಮುಂದೆ 
ಶುಸಿಯುವಳೇ? ಆಂಶರಿಕವಾದ ಹೃದಯದೊಲವನ್ನು ಮುರಿದು 
ಸನಿಶ್ಚಿತವನ್ನು ವೂರಿನಡೆಯುವಳೆ? ಇಲ್ಲ! ಸಖಿಯ ಮಾತನ್ನು ತಡೆ 
ಗಟ್ಟು ತ್ತಾ “ಸಖ, ಇನ್ನಾ ಮಾತುಗಳನ್ನು ನನ್ನ ಮುಂದೆ ತರಬೇಡ. 
ಸಾನ್‌ ನೀನಿದ್ದ ಕೆಜೋತ್‌ ನನ್ನ ವಳಾಗಿದ್ದರೆ... ಇದೊ ಈಗಲೆ ನನ್ನ್ನ 
ಮಾತೆಯ ಬಳಿಗೆ ಹೋಗಿ ನನ್ನ ನಿಶ್ಚ ಯವನ್ನ್ನು ೨೪% ಬಾ. ತೆರಳುವೆಯಾ?” 
ಎಂದು ಅಮಲೆಯನ್ನು ಹೃದಯದಿಂದಲೆ ಆಲುಗಿಸಿ-_ ಮುಖವನ್ನೆ ( ನಿಟ್ಟಸಿ 
ದಳು. *ರ್ಷಗಟ್ಯ ದ ೃಢನಿಶ್ಚ ಯವನ್ನು ಕಂಡ ಅಮಲೆ ಮಾತಿಗೊಪ್ಪಿ 
ಇಳು. ಸಖಿಯ ಒಪ್ಪಿ ಗೆಯ ಮು ಚ ಸತಸೋಷಭಂತೆಯಾರ ಕರ್ಮದೇವಿ 


“ಇ 110 1... 


ಕಲ್ಯಾಣಗುಣಸಂಪನ್ನೆಯಾದ ಜಗದಂಬಿಕೆಯ ಪಾದಕ್ಕಭಿನಮಿ:ಸಿ ಪವಡಿಸಿ. 
ದಳು. : ಅಮಲೆಯೂ ತುಮುಲವಾಗಿ ಬರುತ್ತಿರುವ ವಿಚಾರಗಳ ತಾಕಲಾಟ 
ದಲ್ಲಿ ಬಸವಳಿಯುತ್ತಿಕುವಾಗಲೇ ಅತ್ತ ಸೂರ್ಯೋದಯದ ಪೂರ್ವಭಾವಿ 
ನೆ ಹೊಂಬೆಳಕನ್ನು ಚೆಲ್ಲುವ ಅರುಣಿನು ತಲೆದೋರಿದನು. ಅಮಲೆ 
' ಮುಂದಿನ ಸಿದ್ಧತೆಗಾಗಿ ಮುನ್ನಡೆದಳು. 


೪ 


ಅಮಲೆಯ ಮಾತುಗಳಲ್ಲಡಕವಾದ ಕರ್ಮದೇವಿಯ ದೃಢನಿಶ್ಚಯ 
ವನ್ನು ಕಂಡ ಆ ತಂದೆತಾಯಿಗಳು ದಿಜ್ಮೂಢ೦ರಾದರು. ಮಗಳ ಅಭಿಪ್ರಾ. 
ಯವನ್ನ್ನು ಮನ್ನಿಸಿ, ಅರಣ್ಯಕಮಲನಿಗಿತ್ತ ಮಾತನ್ನು ಮುರಿದರೆ, ಅಸಾ 
ಮಾನ್ಯ ಪರಾಕ್ರಮಿಯಾದ ಆತನಿಂದೊದಗಬಹುದಾದ ಮಹಾವಿಪತ್ತನ್ನ್ನು 
ನೆನೆದು ತಮ್ಮ ಮಗಳ ಮತ್ತು ಅಳಿಯನ ಮುಂದಿರುವ ಮಹಾ ದುರಂತ 
ವನ್ನು ಸಹಿಸದಾದರು. ಈ ಇಕ್ಕಟ್ಟಿನಿಂದ ಪಾರಾಗಬಹುದಾದ ಉಪಾಯ 
ವನ್ನು ಕಾಣದೆ ಪರಿತಪಿಸಿದರು. ಕೊನೆಗಂತೂ ಶೀಲಾದೇವಿಯೆ ಮಗಳ 
ಬಳಿಗೆ ಬಂದು ಹಿತೋಕ್ತಿಗಳನ್ನಾಡಿದಳು. ಆದರೂ ಕರ್ವುದೇವಿ ತಾಯಿಯ 
ಪಾದಕಮಲದಲ್ಲಿ ತಲೆಯಿರಿಸಿ ಶನ್ನ ನಿಶ್ಚಯಕ್ಕಾಗಿ ಕ್ಷನೆಯನ್ನು ಯಾಚಿಸಿ. 
ದಳಲ್ಲದೆ ತನ್ನ ಮಾತನ್ನೂ ಸೆರವೇ೦ಸಲು ಬೇಡಿಕೊಂಡಳು. ಪುತಕ್ರೀ 
ಪ್ರೇಮದ ಸೆಲೆಯೇ ತುಂಬಿದ್ದ ಆ ವತಾಶೃಹೃದಯ ಪುತ್ರಿಯ ಕಲ್ಯಾಣವನ್ನು 
ಆಶಿಸಿ ಹಿಂದಿರುಗಿತು. ಮುಂಂಗಾಣದ ಆ ದಂಪತಿಗಳು ತಮ್ಮ ಅಭಿಪ್ಟ್ರಾಯ 
ವನ್ನು ಅರಣ್ಯಕಮಲನಿಗೆ ತಿಳಿಸುವ ಮುನ್ನ, ಕರ್ಮದೇವಿಯ ವಿವಾಹದ 
ಕುರಿತು ಸಾಧುವನ್ನು ಕೇಳಲು ಮರೆಯಲಿಲ್ಲ. ಕರ್ಮದೇವಿಯಲ್ಲಿ ಮೊದಲೇ 
ಹೃದಯದ ಎರಕವನ್ನ್ನು ಹೊಂದಿಸಿದ್ದ, ರಾಜಕುವತಾಠ, ತನ್ನ ಒಲವಿನ 
ಮುದ್ರೆಯನ್ನು ಮುಖದಲ್ಲೊತ್ತಿದನು. ಅದೇ ಸಂದರ್ಭದಲ್ಲೇ ಈ ವಿಚಾರ 
ವನ್ನು ದೈನ್ಯದಿಂದ ಅರಣ್ಯಕಮಲನಿಗೂ ಸೂಚಿಸಿ ತಮ್ಮ ನಿಶ್ಚಯ ದಾನ 
ಕಾಗಿ ಕ್ಷಮೆಯನ್ನೂ ಯಾಚಿಸಿ, ಯಾವ ದುರಂತಗಳೂ ಕಾಲಿಕ್ಟುವ 
ಮುನ್ನವೇ ಬಹು ವೈಭವದಿಂದ ರಾಜೋಚಿತ ಸಂಪ್ರದಾಯದಲ್ಲಿ ವಿವಾಹ 
ವನ್ನೂ ನೆರವೇರಿಸಿದರು. ಕರ್ಮದಜೀವಿಯ ಹೆಸನ್ಮುಖವನ್ನು ಕಂಡುರಾಜ. 
ಕುಮಾರನ ಭವ್ಯತೆಯ ನಿಲುವನ್ನು ಕಂಡು ಆ ದಂಪತಿಗಳು ಹೃತ್ಪೂರ್ವಕ 


ಜಲು 


ವಾಗಿ ಅವರಿಬ್ಬರಿಗೂ ಕಲ್ಯಾಣವನ್ನು ಬಗೆದು, ಒಂದು ವಿಧದಲ್ಲಿ ಆನಂದಿತ 
ರಾದರೂ, ದುರ್ದಮನಾದ ಅರಣ್ಯಕಮಲನ ಭೀಕರತೆಯನ್ನು ನೆನೆದು 
ತಮ್ಮುತ್ತರೀಯದಿಂದ ಕಣ್ಣ ಲ್ಲಿ ತುಂಜಿ ನಿಂತಿದ್ದ ಅಶ್ರುವನ್ನೊ ನಾ ಮರೆ 
ಯಲಿಲ್ಲ. 

'ತನಗಿತ್ತ ವಾಗ್ದಾನಕ್ಕೆ ವಿರುದ್ಧವಾಗಿ ನಡೆದ ವಿವಾಹದಿಂದ ಉರಿದೆದ್ದ 
ಅರಣ ಫಕಮಶಿನು ಹ) ಷು ವಿಚಾರವನ್ನು ಸಹಿಸದಾದನ. 
ದರಿ ಕ್ಷಾತ್ರಕೇಜದಿಂದ ಪ್ರ ಜ್ಕ ಲಿಸುತ್ತಿ ದ್ದ ಜರ್‌ ತೂ 
ಜೀತಜ್‌ ಖೇದಗಳಿಂದ ಸೂತ್ರ ನಾಸ್ಯ 'ನೀನಾಸಮೇತನಾಗಿ, ವಿವಾ 
ದಂಪತಿಗಳು ಸಾಗುವ ದಾರಿಯಲ್ಲಿ ಪ್ರತಿಭಟಿಸಲು ಸಿದ್ಧನಾಗಿ ಟ್‌ ॥ ಸಾಗಿ 
ದನು. 

ಇತ್ತ ನವವಧೂವರರನ್ನ್ನು ರಾಜೋಚಿತವಾದ ಬಹುವತಾನಗಳಿಂದ 
ಸತೃರಿಸಿದ ಆ ರಾಜದಂಪತಿಗಳು ವರನ ಪ್ರಯಾಣಕೃನುಗುಣವಾದ ಸಕಲ 
ಸಿದ್ಧತೆಗಳನ್ನು ಮಾಡಿ ಬೆಂಶಕಾವಲಿಗೆಂದು ಸಾಕಷ್ಟು ಸೈನ್ಯವನ್ನೂ ಒದಗಿಸಿ 
ಅತಿ ವೈಭವದಿಂದ ಬೀಳ್ಕೊಟ್ಟರು. ಕರ್ಮದೇವಿ ತಂದೆ ತಾಯಿಗಳ ಕಾಲನು 
ಮುಚ್ಚಿ ನಮಸ್ಕರಿಸಿ, ಅಮಲೆಯನ್ನು ಬರಸೆಳೆದಾಲಿಂಗಿಸಿ ಬಿಡುಗೆಯನ್ನು 
ಯಖಾಚಿಸಿ ಮುಂದೆ ಕಾಲಿರಿಸಿದಳು. ಆಗಲೆ ದಕ್ಷಿಣಾಕ್ಷಿಸ್ಪಂದನವಾದುದನ್ನ್ನು 
ಮನಗಂಡ ರಾಜಕುವತಾರಿ ಅದನ್ನಾರಿಗೂ ತಿಳಿಯಗೊಡಿಸದಿ. ದೈವವನ್ನು 
ಮನದಲ್ಲಿ ಪ್ರತಿಕೂಲ ಶಾಂತಿಗಾಗಿ ಕೋರಿ, ಪ್ರಿಯತಮನನ್ನು ಹಂಚಾಲಿಸಿ 
ದಳು. ರಾಜದಂಪತಿಗಳು ನಗರದ ಹೊರಭಾಗದ ವರೆಗೆ ಬಂದು, ಮತ್ತೊಮ್ಮೆ 
ಶುಭಾಶಂಸೆಯನ್ನು ಬಗೆದು, ಕಣ್ಣೀರುದುಂಬಿದರು. ಅಕಿ ವೈಭವದೊಡನೆ 
ಸಾಧು ಒಹಕುನಸಿಂ ತನ್ನ ನಗರಕ್ಕೆ ಅಭಿಮುಖನಾದನು, 


೫ 


ನಡು ದಾರಿ, ವಿಶ್ರಾಂತಿಗಾಗಿ ರಾಜಕುವತಾರ ಒಂದು ಬಯಲಲ್ಲಿ 
ತಂಗಿದ್ದನು. ಸೇನೆಯೆಲ್ಲವೂ ಹಾಯತಾಗಿ ನೆಲೆನಿಂತಿತ್ತು. ಆಗಲೇ ಭಯಂ 
ಕರವಾದ ಭೇರಿವಾದ್ಯಗಳೂ, ಸೇನಾಕೋಲಾಹಲವೂ ಮೊಳಗಿದುವು. ಒಡನೆ 
ರಾಜಕುಮಾರನು ಎದ್ದು ನಿಂತು ಸುತ್ತಲೂ ನೋಡಿದನು. ತನ್ನೆಡೆಗೇ 


ರಭಸದಿಂದ ಮುನ್ನುಗ್ಗುವ ಸೇನಾವೃಂದವನ್ನು ಕಂಡು ತನ್ನ ಸೈನ್ಯಕ್ಕೆ 


ಬ ಜಟ 

ಇಚ್ಚರಿಕೆಯನ್ನತ್ತು ತಾನು, : ಕರ್ಮದೇವಿಯನ್ನುು ಸುರಕ್ಷಿತವಾ 
'ಜೊಂದೆಡೆಯಲ್ಲಿರಿಸಿ, ಪ್ರತಿಭಟಿಸಲು ಅಣಿಯಾದನು. 

ಪ್ರತಿಭಟಿಸಲು ಮುನ್ನುಗ್ಗಿದ ಸೇನಾಸಮೂಹದ ಮುಂದಾಳಾಗಿ ಕಾಣಿ 
ಸಿದ ಅರಣ್ಯಕಮಲನನ್ನು ನೋಡಿದೊಡನೆ ಸಾಧುವು ಎಲ್ಲ ವಿಚಾರವನ್ನೂ 
ತಿಳಿದುಕೊಂಡನು. ಇನ್ನೇನು? ಅರಣ್ಯಕಮಲನ ಸೇನೆಯು ರಾಜಕುವತಾರ 
ಸಾಧುವಿನ ಸೈನ್ಯದೊಡನೆ ಕಾದಾಡಿ, ಜಯಭೇರಿಯನ್ನು ಮೊಳಗಿಸುತ್ತಿರು 
ವಾಗಲೇ, ರಾಜಕುವತಾರ ಸಾಧುವು ತನ್ನ ಅಲ್ಪ ಸೈನ್ಯದ ಪರಾಭವದಿಂದ 
'ದಿಜ್ಮೂಢನಾಗದೆ, ನೇರಾಗಿ ಅರಣ್ಯಕಮಲನನ್ನೇ ಪ್ರಕಿಭಟಿಸಲನುವಾದನು. 
ಕರ್ಮದೇವಿ ನಿಂತೆಡೆಯಿಂದಲೇ ದೈವವನ್ನು ನೆನೆಯುತ್ತ ತನ್ನ ವಾಾಂಗಲ್ಯ 
ಕರಂಡಕದಿಂದ ಕುಂಕುಮವೆತ್ತಿ ಹಣೆಗಿರಿಸಿ ಮತ್ತೊಮ್ಮೆ ಪತಿಯ ವಿಜಯ 
ವನ್ನೇ ನೆನೆದಳು. ದೈವದಲ್ಲಿ ಮೊರೆಯಿಟ್ಟಳು, ತಂದೆ ತಾಯಿಗಳ ಆಶೀ 
'ರ್ವಾದವನ್ನು ಮನಸಾ ಯಾಚಿಸಿದಳು. ಅರಣ್ಯಕಮಲನು ಸಾಧುವಿನ ಬರು 
'ವಿಕೆಯನ್ನು ಕಾಣುತ್ತಲೇ ವೀರಾವೇಶದಿಂದ ಮುನ್ನು ಗ್ಗ ತನ್ನೊಡನೆ ದ್ವ ೦ದ್ರ್ರ 
ಯುದ್ಧಕ್ಕಾಗಿ ಸಾಧುವನ್ನ್ನೂ ಮಂತ್ರಿ ಸಿದನು, ದ್ವ ಸ್‌ ಸ್ವಯುದ್ಧದ ಬರೆ 
ವನ್ನ ರಿತೇಯಿದ್ದ ಸಾಧುವು ಒಂದಿಷ್ಟು ಅಳುಕದೆ ಮಡೆ ಬಂದು ಅರಣ್ಯ 
ಕಮಲನನ್ನು ಸ ಪ್ರತಿಭಟಿಸಿದನು. ಮದಗಜಗಳೆರಡು 1 ಭೀಕರವಾಗಿ ಹೋರಾ 
'ಡುವಂತೆ ತೂ ಮಗುಚುವಂತ್ರೆ ಮಗುಚಿದಲ್ಲಿಂದಲೂ ರುದ್ರಭೀಕರ 
-ನಾದವೆತ್ತಿ ಧೀಳಿಡುವಂತೆ,-ಆ ವೀರರೀರ್ವರೂ ಬಹುಕಾಲ *ಾದಾಡಿದರು. 
ಕಾದಾಡಿ ದಣಿದರು. ದಣಿದು ದಣಿದೆ: ಭೂಮಿಯಲ್ಲುರುಳಿದರು. ಯುಂದ್ವ 
'ದಿಂದಲೇ ಬಳಲಿ ಬೆಂಡಾದ ರಾಜಕುಮಾರ ಸಾಧು, ತಾನು ಬಿದ್ದೆ ಡಿಯಲ್ಲಿ 
ನೆಲೆನಿಂತಿದ್ದ ಶಿಲಾಘಲಕದ ಮೇಲೆ ಬೀಸಲ್ಪಟ್ಟು- - ಅಲ್ಲೇ ಮರಣಕ್ಕೀ 
ದನು, ಕರ್ಮದೇವಿಯ ಕುಂಕುಮ: ವನ್ನು ನೇಡ್ಟ೨ ಅಳಿಸಿತು. ಬ್‌ ಸ? ಬ 

ಪತಿಯ ವೀರಮರಣವನ್ನು ಕೇಳಿದ ಕರ್ಮದೇವಿ ಅಬಲೆಯಾಗಲಿಲ್ಲ. 
ಆಕೆಯ ಧಮನಿಗಳಲ್ಲಿ ಅಡಕವಾಗಿದ್ದ ಪ್ರತಿಯೊಂದು ರಕ್ತಬಿಂದುವೂ ಬಿಸಿ 
ಯೇರಿತು. ಪಾತಿವ್ರ ತೃ ದ ದಿವ್ಯ ಸ್ರೊ ಗ ನಿ ಉಜ್ವಲ ಪ್ರವಾಹದಿಂದ ತುಂಬಿ 
ಮೊರೆಯಿತು. ಹ ಕಸುಇಜೆಯಾ ಇತ ಪಕಿನೇವನ ಬಳಿ ಸಾರಿದಳು. 
ಭೂಶಾಯಿಯಾಗಿದ್ದ ಪತಿದೇವನನೊ ಮ್ಮ ಕಾಲ್ಮುಟ್ಟಿ ವಂದಿಸಿ-- ಕಣ್ಣೀರಿಂ 
ದದನ್ನ್ನು ತೋಯಿಸ್ಟಿ ಒಡನೆಯೇ ವೀರಾವೇಶದಿಂದ ಎದ್ದು ನಿಂತ್ಕು ಗಂಡನ 


ಡೆ ' 
ಕಾಾ,್ಣೂ ಸ್ಸ ಭ್ರ ಸಷ 
ಸೊಂಟದಲ್ಲಿ ಸಿಲುಕಿಸಿದ್ದ ಖಡ್ಗವನ್ನು ಸೆಳೆದು ಎರಡೂ ಕೈಗಳಿಂದದನ್ನು 
ಮುಟ್ಟಿ ಮೇಲೆತ್ತಿ ಸೂರ್ಯದೇವನನ್ನು ವಂದಿಸಿ-- ಖಡ್ಗವನ್ನು ಬಲಗೈ 
ಯಿಂದ ಅದುಮಿ ಹಿಡಿದು ಒಂದೇ ಏಟಿಗೆ ತನ್ನ ಎಡಗೈಯನ್ನು ತುಂಡರಿಸಿ 
ದಳು. ಉಕ್ಕಿ ಬರುತಿದ್ದ ರಕ್ತ ಧಾರೆಯನ್ನು ಅಳಿದುಳಿದು ಸೈನ್ಯ ನಿಟ್ಟಸು 
ಕ್ರಿರುವಂತೆಯೆ ಅಕೆ ಬಿದ್ದ ಹಸ್ತವನ್ನು ಕೈಯಿಂದೆತ್ತಿ ತನ್ನ ಸೈನಿಕನೊಬ್ಬ 
ನನ್ನು ಸವಿ ಪಕ್ಕೆ ಕರೆದು “ಪ್ರಿಯ ಸಹೋದರ, ಠೀನು ಇದನ್ನು ತೆಗೆದು 
ಕೊಂಡು ಹೋಗಿ ತನ್ನ ವತಾವನವರಿಗಿತ್ತು ಹೀಗೆಂದು ಬಿನ್ನವಿಸು: “ನಿಮ್ಮ 
ಸೊಸೆಯನ್ನು ಕಾಣುವ ಹೆಂಬಲದಿಂದ ನೀವು ನಿಮ್ಮ ಸುಪುತ್ರನ ಬರವನ್ನು 
ಹಾರೈಸುತ್ತಿರಬಹುದು. ಆದರೆ ಇಲ್ಲಿ ನಡೆದ ವಿಚಾರ ನಿಮಗೀತನಕ ತಿಳಿಯ 
ದಾದರೂ, ಈ ಹಸ್ತ ದರ್ಶನವು ತಮಗೆಲ್ಲವನ್ನೂ ತಿಳಿಸುವುದು. ನಿಮ್ಮ್ಮ 
ಮಗನೂ ಸೊಸೆಯೂ ವೀರಸ್ಪರ್ಗದಲ್ಲಿ ನಲಿದಾಡುವ ಯೋಗವನ್ನು ಕಾಣು 
ವಂತಾದರು* ಎಂದು ತಿಳಿಸು ಎಂದಳು. ಸೈನಿಕನು ಮರುಮಾತನಾಡದೆ 
ಅದನ್ನು ರೀಶ್ಮೆಯ ವಸ್ತ್ರದಲ್ಲಿ ಸುತ್ತಿ ಮುಂದಡಿಯಿರಿಸಿದನು. ಮರುಗಳಿಗೆ: 
ಯಲ್ಲೇ ಕರ್ಮದೇವಿ ಮಕ್ತೊಬ್ಬ ಸೈನಿಕನನ್ನು ಬರಹೇಳ, ಖಡ್ಗವನ್ನವನ 
ವಶವಿತ್ತು “ತಮ್ಮಾ, ವೀರಾಂಗನೆಯ ಮಾತನ್ನು ನಡೆಸು, ಇದರಿಂದ ನಿನ್ನ್ನ 
ಸ್ವಾಮಿ ಸೇವೆಯು ಕೃತಾರ್ಥವಾದಂತಾಗುವುದು. ತೆಡವರಿಸದಿರು. ಇದೇ 
ಖಡ್ಗದಿಂದ ಮ ನನ್ನ ಬಲಗೈಯನ್ನು ತುಂಡರಿಸು? ಎಂದಳು. ಆ ಭಟನು 
ತುಸು ಹೊತ್ತು ಅತ್ತಿತ್ತ ನೋಡಿ ಹಿಂಜರಿಯುತ್ತಿರಲ್ಕು ವೀರನಾರಿಯ ಅವೇ 
ಶವು ಅವನನ್ನು ಎಚ್ಚರಿಸಿತು. ಉಜ್ಕಲವಾದ ಕಾಂತಿಯೊಡನೆ ಬೆಳಗುತಿದ್ದ 
ಆ ವದನಾರವಿಂದವು ಆತನಲ್ಲಿ ಭಕ್ತಿಯ ಹೊನಲನ್ನು ಹೆರಿಯಿಸಿತು. ಮಹಾ 
ವಾತೆ ಕರ್ಮದೇಷಿಯ ಮುಂದೆ ದೀರ್ಫದಂಡ ಪ್ರಣಾನವನ್ನ್ನು ವತಾಡಿ,. 
ಖಡ ವನ್ನೆತ್ತಿ ತನ್ನ ಕರ್ತವ್ಯವನ್ನು ಪೂರೈಸಿದನು. ನೆಲಕ್ಕೆ ಸಿಡಿದ ಆ 
ಕೈಯನ್ನು ಭಕ್ತಿ ಯಿಂದೆತ್ತಿ ನಿಂತ ಭಟನನ್ನು ಆ ಸಾಕ್ಪಾತ ಪಶಠಿವ್ರತಾದೇವಿ 
ಹತ್ತಿರ ಕರೆದು “ನನ್ನ ಪ್ರೀತಿಯ ತಮ್ಮಾ, ತಡವರಿಸದೆ ನನ್ನ ತಾಯಿಯ 
ಬಳ ತೆರಳು. ಮಗಳು ಸ್ವರ್ಗದಲ್ಲಿ ಪಕಿದೇವನೊಡನೆ ಸೇರಿದಳೆಂದು 
ತಿಳಿಸು. ನನಗಾಗಿ ಎಳ್ಳಷ್ಟಾದರೂ ದುಃಖಿಸಬಾರದೆಂದ್ಕೂ ಕಣ್ಣೀರಿಡಬಾರ 
ದೆಂದೂ ತಿಳಿಸು. ಪುತ್ರಿಯನ್ನು ಪಡೆದ ಆ ಗರ್ಭ ಧನ್ಯವಾಯಿತೆಂದು 


ತಿಳಿಸು. ಇಷ್ಟೆ. ಇನ್ನು ನೀನು ತೆರಳು ಎಂದಳು, ಸ್ವಾಮಿಸೇವಾ 


೨. ಐ ಇ 7ಂ 


ದುರಂಧರನಾದಾ ಭಟನು--ಭಕ್ತಿಯಿಂದದನ್ನು ಹೊತ್ತು ನಡೆದನು. ಈ 
ಪ್ರಸಂಗವನ್ನು ನಿಟ್ಟಿ ಸುತ್ತಿ ದ್ದ ಎಲ್ಲಾ ಜನರೂ ಜಿರಗಾಗಿದ್ದು ದರಲ್ಲಿ ಆಶ್ಚ ರ್ಯ 
ವೇನಿದೆ? ತ] 98 ಅರಣ್ಯ ಕಮಲನೂ ಕರ್ಮದೇವಿಯ ವ 
ಉಜ್ವಲಕೃತ್ಯ ತ್ಯವನ್ನು ಕಂಡು ಬಸವಳಿದು "ಬದ್ದ ಲ್ಲಿಂದಲೇ ಪನಃ ಕುಸಿದು ನೆಲ 
ಕ್ಯುರುಳಿದನು. ಉರುಳಿದಲ್ಲಿಂದಲೂ ತನ್ನ ತಪ್ಪನ್ನು ನೆನೆದ: ಕ್ಷನೆಯನ್ನ್ನು 
'ಯಾಚಿಸುವಂತೆ, ಕಣ್ಣಿ (ರಿಳಿಸಿದನು. 
ಪತಿಗ ಹಕ್ಕೂ, ತವರಿಗೂ ತನ್ನತನವನ್ನು ಸಲ್ಲಿಸಿದ ಆ ವೀರರಮಣಿ 
ಪತಿದೇವನ ಬಳಿ ಬಂದು ಮೊಣಕಾಲೂರಿ ನವಿಸಿ, ತನ್ನ ಸೈನಿಕರನ್ನು ವೀರ 
'ಚಿತೆಯನ್ನೇರ್ನಡಿಸಲು ಹೇಳಿದಳು. ಇಕೃಡೆಯ ಸೈನಿಕರೂ ಆ ಮಹಾ 
ತಾಯಿಯು, ವೀರಸತಿಯ ಆಜ್ಞೆಗೆ ತಲೆಬಾಗಿದರು. ಗಂಭೀರವಾದ ಚಿತೆಯು 
ಸಿದ್ಧವಾಯಿತು. ತನ್ನ ಪತಿಯ ಕಳೇಬರದ ಬಳಿಯಲ್ಲೇ ಮಂಡಿಯೂರಿ ಬಾಗಿ 
ಕುಳಿತ ಕರ್ಮದೇವಿ, ಚಿಕೆಯನ್ನು ಅಗ್ಟಿಯಿಂದ ಬೆಳಗಲು ಕೇಳಿಕೊಂಡು 
ಎಲ್ಲರನ್ನೂ ತುಂಬಿದ ಕಣ್ಣುಗಳಿಂದ ನೋಡಿದಳು. ಜಯು ನಿನಾದದೊಡನೆ 
ನೀರಸತಿಯ ಸ್ಮುತಿಯೊಡನೆ ಅಗ್ನಿದೇವನು ಆ ವೀರಸತಿಯ ಕಳೇಬರವನ್ನು 
ಆಹುತಿಗೊಂಡನು. : ಉಜ್ವಲವಾಗಿ ಮೇಲಕ್ಕೆದ್ದ ಜ್ವಾಲೆ, ಸುತ್ತಲೂ 
ಕವಿದು ವ್ಯಾಪಿಸುತ್ತಿದ್ದ ಧೂಮವೃಂದ ಆ ಮಹಾಮಾತೆಯ ಕೀರ್ತಿಯನ್ನು 
ದಶದಿಕ್ಕುಗಳಲ್ಲಿ ಸಾಗಿಸಿ ತುಂಬಿಸಿತು. 

ಪುಶ್ರಶೋಕದಿಂದಲೂ, ವೀರನಾರಿ ಕರ್ಮದೇವಿಯ ಅನಾ ಛದೃಶ ಪತಿ 
ಭಕ್ತಿ ಹಾಗೂ ಶೀಲ ಸಂರಕ್ಷಣಾ ಮಹಾಶ್ಯಾಗ ಇವುಗಳಿಂದಲೂ ಉದ್ಮಿ ಗ್ಶ್ನ 
ನಾದ -ರಣಾಂಗದೇವಸೇ ಆ ದಿವ್ಯ ಸ ಬಳಕ ಬಂದ್ಕು ಕಣ್ಣ್ಬೀರಿಳಿಸಿ ಹಾ 
ತೆಯ ಕಡೆಗೆ ಸಾಗುತಿದ ಅಗಿ ದೇವನೆ ಉಡಿಯಲ್ಲಿ ತನ್ನ ಸೊಸೆಯ ಹಸ್ತ 
'ವನ್ಸಿರಿಸಿ ಆ ನೀರದಂಪತಿಗಳಿಗೆ ಶುಭವನ್ನು ಕೋರಿದನು. ಮಾತ್ರವಲ್ಲವೆ 
ಕೆಲವು ದಿನ ಅಲ್ಲೇ ತಂಗಿ, ಒಂದು ವೀರ ಸಮಾಧಿಯನ್ನು ಕಟ್ಟಿಸಿ, ತತ್‌ 
ಸವಿೂಸದಲ್ಲೆ ಒಂದು ಸರೋವರವನ್ನು ತೋಡಿಸಿ, ಒಂದು ಪ್ರಾ ತಃಕಾಲ 
ದಲ್ಲಿ ಶೀರು ತೀ ಸರೋವರದಲ್ಲಿ ಸಃ ನ ಮಾಡಿ, ಪವಿತ್ರ ಜಲವನ್ನು ಚ 
ಮ್ಳ ತರ ಆತ ಕೈ ಶಾಂತಿಯನ್ನು 4) ಸೂರೊ ನ: ್ಮಖನಾಗಿ ಜ್‌ 
ವನ್ನಿತ್ತು, ತ್ರ ಅಭೂಶಪೂರ್ಣ ಪುಣ್ಕ ಸ್ಮರಣೆಯ ಶಾಕಿಯಲ್ಲಿ ತನ್ನ 
ರಾಜ್ಯ ಕ್ಳೆ ತೆರಳಿದನು. 


ಜಾಗ (0 ಜಡ 


ಅದೊ, ಅದುವೆ ಆ ಕರ್ಮ ಸರೋವರ! ಅದುವೆ ಆ ದಿವ್ಯ ಸವತಾಧಿ!! 


ಓಂ ಶಾಂತಿಃ ಶಾಂತಿಃ ಶಾಂತಿಃ 


ವೀರ ಕ್ಷತ್ರಿಯ ಕನ್ಯೆ, ಆದರ್ಶ ಭಾರತ ಮಹಿಳೆ, ಆದರ್ಶ ಸಕೀವಮಖ್ಯೆ, 
ಸ್ತ್ರೀ ಚಾರಿಶ್ಶ್ಯ ರತ್ನಪ್ರಾಯೆ ಕರ್ಮದೇವಿ ಭಾರತದ ಇತಿಹಾಸದಲ್ಲೊಂದು 
ಸುವರ್ಣರೇಖೆಯನ್ನೆಳೆದು ಸಾಗಿದಳು... ಭಾರತವಿರುವ ವರೆಗೆ ಇಂತಹ 
ವೀರನಾರಿಯರ ಇಕಿವೃತ್ತಕ್ಕೆ ಚ್ಯುತಿಯಿಲ್ಲ. ಮರೆಯಿಲ್ಲ ಸದಾ ಪ್ರಜಲಿ 
ಸುವ ಶೇಜಃಕೆರಣಗಳಿವು. ಈ ತೇಜಃಕಿರಣಗಳು ಇಂದಿನ ಮಹಿಳೆಯರ 
ಮುನ್ನಡೆಗೆ ಕೈದೀನಿಗೆಯಾಗಲಿ. ಆ ವೀರ ಪರಂಪರೆಯಲ್ಲಿ ಬಂದ ನಮ್ಮ 
ಸಾಗು ದಾರಿಯಲ್ಲಿ ಶುಭ್ರತೆ, ನೆಲೆ ಕೀರ್ತಿಗಳನ್ನವು ತುಂಬಲಿ! 


ಭದ್ರಂ. ಶುಭಂ. ಮಂಗಳಂ, 


-ಲಾಗ್ರಾಹೂಣಥೆದತ್ತಾ 


__ ಒಂದಾಣೆ ಮಾಲೆಯ -- 
"ಶ್ರೀಕ್ಷೇತ್ರ ಧರ್ಮಸ್ಥಳ 


(ತೃತೀಯ ಮುದ್ರಣ) 
ಮತ್ತು 
“ಭಾರತದ ಮಂತ್ರಿಮಂಡಲಗಳು” 
(ದ್ವಿತೀಯ ಮುದ್ರಣ) 
ಸಿದ್ಧವಾಗಿವೆ. ಪ್ರತಿಗಳಿಗೆ ಕೂಡಲೇ ಬರೆದುಕೊಳ್ಳಿ ರಿ 


ಒಂದಾಣೆ ಮಾಲೆ, 
ಪ್ರಭಾತ ಆಫೀಸು :: ರಥಜೀದಿ :: ಮಂಗಳೂರೇ-1. 


ಗ ಾಾಾತಾಗಾಗಘ)ೌಗ:); ್ಷಎಾಶಾಶಾಕಘಾೂಘಾೂ:ಗ ೌಠಔೌ೮್ದಾಲಕಾಕಾೋಾಾೂಾಾ ಘಾ ಘೋ ಘ್ರಶಘ್ರ್‌ 


ಬಂದಾಣೆ ಮಾಲೆ''ಯ ಲೇಖಕರ ಬಳಗ 


“ಒಂದಾಣೆ ಮಾಲೆಯಲ್ಲಿ, ನಾಡಿನ ಪ್ರ ಸಿದ್ಧ ಲೇಖಕರು ಬರೆಯುತ್ತಿ 
ರುವರು. ಎಲ್ಲ ವಿಷಯಗಳ ಮೇಲೆ ಪುಸ್ತ ಕಳು ಹೊರಡುತ್ತಿವೆ. ವಾರ 
ಕ್ಳೊಂದು ಪುಸ್ತಕ; ಪ್ರಕಿ ಶನಿವಾರ ಪ್ರ ಪ್ರಕಪಿಣೆ; ಪ್ರತಿಯೊಂದಕ್ಕೆ ಒಂದಾಣೆ, 


“ಒಂದಾಣೆ ಮಾಲೆಯ ಲೇಖಕರಲ್ಲಿ ಕೆಲವು ಹೆಸರುಗಳನ್ನು 
ಇಲ್ಲಿ ಕೊಟ್ಟಿ ರುವೆವು: 

ಶ್ರೀ!ಗಳಾದ ಉಷ್ಟ್ರಕವಿ ಗೋವಿಂದ ಪೈಯವರ್ಕೈ, ಕೆ. ಎಸ್‌, ಶವರ್ತಾಡ' 
ವಿದ್ಯಾನ", ಕೆ.ಎಸ್‌. ಪದ್ಮನಾಭ ಆಚಾರ್ಯ--ವಿದ್ರಾನ", ಎಮು, ಸುಬ್ರ್ರಾ 
ಯನ್‌-ವಿದ್ವಾನ್‌, ಬಿ. ಶಂಕರ ಭಟ್‌-ವಿದ್ವಾನ", ಬಿ. ಎವರ್‌. ಶರ್ಮ... 
ವಿದ್ವಾನ್‌”, ಬಳ್ಳೂರು ಸುಬ್ರಾಯ ಅಡಿಗ-ವಿದ್ಮಾನ್‌, ಅಮ್ಮೆಂಬಳ ಅನಂ- 
ತಯ್ಯ 1ನವತ ವ ಡ್ವಾಸ್ಯ ಡಿ. ಪುಟ್ಟಿ ಸ್ವಾ ಮಿ-ಎಡ್ರೊ ಕೇಟ್‌, ಕೋ. ಶ. 
ಕಾರಂತ -ಎಡ್ರೊ ಕೇಟ್‌ ಪಿ ಎಸ್‌. ನಳ ೃಷ್ಣರಾರ್‌, ಎಂ.ಎ. ಬಿ.ಟಿ ,., 
ಟ್ರ ಚಂದ್ರರಾಜ ಸೆಟ್ಟ, “ನವಗಿರಿನಂದ, ಪಿ. ವೆಂಕಟರಮಣ ಭಟ 
ಬಿ. ದಾಮೋದ8 ಬಾಳಿಗೃ ಭಿ. ಎಟಿ. 7೪. ಕಿನ್ನಿಗೋಳ-ವಿದ್ವಾನ*,. 
ಸಂ. ಜ, ರಾವ್‌, ಕೆ. ಸುಭಾಷಚಂದ್ರ ಶೆಣೈ, ಜಿ. ಆಂ", ಪಾಂಡೇಶ್ವಂ* 
(ಸಂಪಾದಕ: "ಜಯ ಕರ್ನಾಟಕ'), ಎಲ". ಎಸ್‌. ನಾಯ, ಡಾ| ವಿ. 
ಆಂ". ಭಟ, ಡಾ| ಎಸ್‌. ಫಿ. ಭಟ್‌, ವೈದ್ಯಗುರು ಎಂ. ಆಂ". ಭಟ 
ಕುಡ್ಸಿ ವಾಸುದೇವ ಶೆಣೈ, ಮೊದಲಾದವರು, 

ದಿ।! ಎವಂ. ಎನ್‌. ಕಾಮತರ ಪ್ರಹಸನಗಳು "ಒಂದಾಣೆ ಮಾಲೆ” 
ಯಲ್ಲಿ ಪ್ರಕಟವಾಗಿವೆ. ಇನ್ನೂ ಕೆಲವು ಪ್ರಕಟವಾಗಲಿವೆ, 

"ಒಂದಾಣೆ ಮಾಲೆ'ಯ ಯಾವ ಪ್ರಕಟಣೆಯೂ 16-2-4 ಪುಟಗಳಿ' 
ಗಿಂತ ಕಡಿಮೆಯಾಗುವುದಿಲ್ಲ. ಕೆಲವು ಪ್ರಕಟಣೆಗಳಲ್ಲಿ 28, 32 ಅಥವಾ 
36 ಪುಟಗಳಿರುವುವು. 


ಎಲ್ಲ ನ್ಯೂಸ್‌" ಏಜಂಟರಲ್ಲೂ ಪುಸ್ತಕ ವ್ಯಾಪಾರಿಗಳಲ್ಲೂ ದೊರೆವುದು. 
ಅಥನಾ 


ಒಂದಾಣೆ. ಮಾಲ್ಕೆ 
ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು-0. 





ಕಂ. ಟಿ ಟ್‌ 4 


ಆ ಜ್‌ ಘ್‌ ಸ 


ಕೌ ಫ್‌ ಕ್‌ ್‌ 


ಸಟೆ 
ಆ 


1, ಉಗಿ 64 
ಟ್‌ 


ಕಾರ್ಕಳದ ಚರಿತ್ರೆ ಶ್ರೀ ಡಿ ಪುಬ್ಬಸ್ವಾವಿು, ಎಡ್ಕೊಕೇರ್ಟ, 
ಮರ್ಜಿ [ಏಕಾಂಕ ಪ್ರಹಸನ] ದಿ। ಎಂ. ಎನ್‌, ಕಾಮರ್ತ 
ದರ್ಶನದ ಕಥೆಗಳು ಶ್ರೀ! ಬಿಶಂಕರ ಭಟ್ಟಿ ಮತ್ತು ಶ್ರ್ರೀ। ಭಿ.ಎಂ. ಶನರ್ರಾ, 
ಅಳುನಿನ ಹೊಳೆ ಮತ್ತು ಕೇಶನಭೂಸ [ವಮುಕೃಳ ಕಥೆಗಳು] ನನಗಿರಿನಂದ.? 
ಶರಾಬಿನ ಫೀಪಾಯಿಂಗಳು ಶ್ರೀ! ಬಳ್ಳೂರು ಸುಬ್ರಾಯ ಆಡಿಗ. 
ಗುವಮಾನಿಕವನಿಯ ಉಪದೇಶ ಶತಕ ಶ್ರೀ ಅಮ್ಮೆಂಬಳ ಅನಂತಯ್ಯ ನಾನಡ, 
ನಿಮಗೆ ಗೊತ್ತಿದೆಯೇ? ಶ್ರೀ! ಟಿ, ಚಂದ್ರರಾಜ ಸೆಟ್ಟಿ, 
ಚತುರ ಚನುತ್ಕಾರ ಡಾ| ಎಸ್‌, ಪಿ. ಭಟ, 
ಸತೀ ಸಾವಿತ್ರಿ [ಏಕಾಂಕ ನಾಟಕ] ಶ್ರೀ। ಪಿ. ವೆಂಕಟರಮಣ ಭಟ್ಟಿ, 


ಆಭರಣಗಳ ಪೆಟ್ಟಿಗೆ ಮತ್ತು ಇತರ ಕಥೆಗಳು, ಶ್ರೀ| ಬಳ್ಳೂರು ಸುಬ್ರಾಯ ಆಡಿಗ, 
ಭಾರತದ ಮಂತ್ರಿನು೦ಡಲಗಳು, (ದಿತೀಯ ಮುದ್ರಣ,) 


_ಕಾಲುಬಳೆಯ ಕತೆ ಶ್ರೀಮತಿ ಬಿ, ಎಸ್‌, ರತ್ತವನ್ಮು, 
ಭಾರತದ ನಾಲ್ಕು ಕಲಶಗಳು ಶ್ರೀ! ಟ, ಚಂದ್ರರಾಜ ಸೆಟ್ಟ. 
ವ್ಯಸನದಿಂದ ಲಾಭ ಮತ್ತು ಇತರ ಕಥೆಗಳು ಶ್ರೀ। ಎಲ್‌, ಎಸ್‌, ನಾಯಕ, 
ಸುಭಾಷಿತ ಶ್ರೀ! ಎಂ, ಸುಬ್ರಾಯನಕ್ಕ ವಿದ್ಯಾನ್‌, 
೧೮೫೭ರ “ಸಿಪಾಯಿದಂಗೆ? ಶ್ರೀ।| ಸುಭಾಷ್ಟಂದ್ರ ಶೆಣೈ, ಬದಿಯಡ್ಕ, 
ಆಕಾಂಡತಾಂಡವ (ರೆಡಿಯೋ ನಾಟಕ) ಶ್ರೀ! ಬಿ. ದಾಮೋದರೆ ಬಾಳಿಗ, ಬಿ.ಎ, 
ಸಾಹಸದ ಕಥೆಗಳು ಶ್ರೀ! ಕುಡ್ಪಿ ವಾಸುದೇವ ಶೆಣೈ. 
ಸಂಜ್ಞಾ ಜ್ಞಾನಕೋಶ (ಪ್ರಥಮ ಭಾಗ) ಡಾ| ಎಸ್‌. ಪಿ. ಭಟ್‌, 
ಪಂಡಿತನ ಏಟಲು (ಶೀ। ಕುಡ್ಬಿ ವಾಸುದೇನ ಶೆಣೈ. 


ಢ3ೋಗಯೂತ್ರೆ (ಆಚಾರ್ಯ ವಿನೋಬಣಭಣವೆ ( ಎಲ್‌. ಎಐ್‌್‌.ನಾಯಂಕ್‌, 
ಈ 


್ರ 
ಆ. 


ಸಂಗ್ರಾಮಸಿಂಹ (ಐತಿಹಾಸಿಕ ಕಥನ) ಶ್ರೀ। ಗೌ. ಕಿನ್ನಿಗೋಳಿ ವಿದ್ವಾನ್‌. 
ಧರ್ಮ ಶಿಕ್ಪಾ ಈ ಕೋ. ಶ. ಕರಂತ, ಬಿ.ಎ.,ಬಿ.ಎಲ್‌., ಎಡ್ಯೊಕೇಓ೯, 
ವುಹಾತ್ಮ ಶ್ರೀ! ಎಲ, ಎಸ. ನಾಯಕ, 
ವಿೂರಾಬಾಯಿು (ಏಕಾಂಕ ನಾಟಕ) ಸಂ ಜ, ರಾವ್‌. 
ನೀರರಮಣಿ ಕರ್ಮದೇವಪಿ ಠಶ್ರೀ। ಕೆ. ಎಸ್‌, ಶನರ್ಟಾ, ನಿದ್ಯಾನ್‌, 


[ಈ ಗುರುತು ಹಾಕಿದ ಪುಸ್ತಕಗಳ ಪ್ರತಿಗಳು ಮಂಗಿದಿವೆ. 





| 


60 ಪ್ರಕಟಣೆಗಳಲ್ಲಿ,"ಒಂದಾಣೆಮಾಲೆ'ಯು ಕಿ0 ಆಣೆಗಳಿಗೆ, ಹೊದಿಕೆ ಕೂಡಿ, 
ಒಟಬ್ಬು 1989 ಪುಟಗಳನ್ನು ಕೊಟ್ಟಿರುತ್ತದೆ. ಇಷ್ಟು ಚಿಕ್ಕ್‌ ಮೊಬಲಗಿಗೆ ಇಷ್ಟು 


ಹೆಚ್ಚು ಪುಟಗಳನ್ನು ಮತ್ತಾವ ಪ್ರಕಟಣೆಯೂ ಎಲ್ಲಿಯ ಕೊಟ್ಬಲ್ಲ. 


ಒಂದಾಣೆ ವರಾಲೆ, 


ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು-೧. 





2223770 ವಂತ 


ನಮ ಹೊಸ ಯೋಜನೆ: 


ಸ ತ್‌ 
ಎಲ್ಲರಿಗೂ ಅನುಕೂಲವಾಗುವ ಉಳಿತಾಯ ಯೋಜನೆ, | 


ನಿಮ್ಮ ಹಣಕ್ಕೆ ಯೋಗ್ಯ ಬಡ್ಡಿ. 
ಧಾರಾಳವಾದ ಸಾಲತ್ತು. 


ಇಂದೇ ಥ್ರಿಫ್‌, ಡಿಪೋಜಿಬ ಖಾತೆಯನ್ನು ಪ್ರಾರಂಭಿಸಿ - 


ಆ ಟ್ಟ ್‌ ಜೃ) ' 
. ನಿಮ್ಮ್ಮ ಉಳಿತಾಯದಲ್ಲಿ ಅಧಿಕ ಮುನಾಫೆಯನ್ನು ಪಡೆಯಿರಿ. 
ನಮ್ಮ ಯಾವದೇ ಶಾಖೆಯಲ್ಲಿ ವವಿಚಾರಿಸಿರಿ; . 


€ಗಿಣಗಿಣಗಿ ಔಗಡಿಗಳಿ ೬11111೧0 


ಕೆನರಾ ಬ್ಯಾಂಕ್‌ ಲಿ ನುಬೆಡ್‌ 


(ಸಾಸ್ಥನೆ: 1906,) 


1956; ನಮ್ಮ ಸುವರ್ಣಮಹೋತ್ಸವದ ವರ್ಷ. 





ಕತ: ಸತಪಾಂಸರರಾರ್ಥ ಆಾತಾಪಾನರ್ಷ. ಸಾರಾ ಸಿರಾ, 
11666, ೫117166 ಹಿ 71114166 11 15. 77. ೫80೧7೧7೫ 
೩% '1116 71೩)1/11 01171018, 116. 1117881010. 





